ಕರ್ನಾಟಕ-ವಿಧಾಸ-ಪರಿಷತ್ತು 
ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯ 74 
ಸದಸ್ಯರ ಹೆಸರು ಶ್ರೀ ಸುನಿಲ್‌ ಸುಬ್ರಮಣಿ ಎಂ.ಪಿ 
| (ಸ್ಮಳೀಯ ಸಂಸ್ಥೆಗಳ ಕೇತು 
ಉತ್ತರಿಸಬೇಕಾದ ದಿನಾಂಕ 15.09.2021 
ಉತ್ತರಿಸುವ ಸಚಿವರು “ಕಂದಾಯ ಸಚಿವರು 


ಕೊಡಗು ಜಿಲ್ಲೆಯಲ್ಲಿ ನೂತನವಾಗಿ ! ಹೊಸದಾಗಿ ರಚನೆಯಾಗಿರುವ ಪೊನ್ನಂಪೇಟೆ ತಾಲ್ಲೂಕು 

ಪ್ರಾರಂಭವಾಗಿರುವ ಪೊನ್ನಂಪೇಟೆ | ಕಚೇರಿಗೆ ಕಂದಾಯ ಇಲಾಖೆಯಿಂದ ಸರ್ಕಾರದ ಆದೇಶ 

ಮತ್ತು ಕುಶಾಲನಗರ . ತಾಲ್ಲೂಕು | ದಿನಾಂಕ:25-11-2020 ರಲ್ಲಿ ಮಂಜೂರಾಗಿರುವ ಹುದ್ದೆಗಳ 
ಕಚೇರಿಗಳಿಗೆ ಮಂಜೂರಾಗಿರುವ | ವಿವರ ಕೆಳಕಂಡಂತಿದೆ 

ಅಧಿಕಾರಿ / ಸಿಬ್ಬಂದಿಗಳ ಸಂಖ್ಯೆ || ಕ್ರ. | ಹುದ್ದೆಗಳ ವಿವರ | ಮಂಜೂರಿ ಖಾಲಿ 

ಎಷ್ಟು; ಹಾಗೂ ಕಾರ್ಯ ||ಸ | 

ನಿರ್ವಹಿಸುತ್ತಿರುವ ಸಿಬ್ಬಂದಿಗಳ ತಹಸೀಲ್ದಾರ್‌ 
ಸಂಖ್ಯೆ ಎಷ್ಟು; (ವಿವರ ನೀಡುವುದು) ಗ್ರೇಡ್‌-1) 

- . ಶಿರಸ್ಲೇದಾರ್‌ 
ಪ್ರಥಮ ದರ್ಜಿ 
ಸಹಾಯಕರು 
ಆಹಾರ 

'| ನಿರೀಕ್ಷಕರು 
ದ್ವಿತೀಯ ದರ್ಜೆ 
ಸಹಾಯಕರು 

ಹೊರಗುತ್ತಿಗೆ 

ಬೆರಳಚ್ಚುಗಾರರು 

ವಾಹನ 

ಚಾಲಕರು 

ಗ್ರೂಪ್‌ಡಿ 
ಮೇಲ್ಕಂಡ ಹುದ್ದೆಗಳಲ್ಲಿ ತಹ ತಾಲ್ಲೂಕು 
ತಹಸೀಲ್ದ್ಮಾರರನ್ನು ಪೊನ್ನಂಪೇಟೆ ತಾಲ್ಲೂಕು 
ತಹಸೀಲ್ಕಾರ್‌ ಹುದೆಗೆ ಹೆಚ್ಚುವರಿ ಪ್ರಭಾರದಲ್ಲಿಡಲಾಗಿದೆ. 
ಉಳಿದಂತೆ ಪ್ರದಸ ಮತ್ತು ದ್ವಿದಸ ಹುದೆಗೆ ತಾಲ್ಲೂಕು 
ಕಚೇರಿ, ವಿರಾಜಪೇಟೆಯಿಂದ ತಲಾ ಒಬ್ಬರು ನೌಕರರನ್ನು 
ನಿಯೋಜಿಸಲಾಗಿರುತ್ತದೆ. ಹೊರಗುತ್ತಿಗೆ ಆಧಾರದ 
ಹುದೆಗಳನ್ನು ಅನುದಾನದ ಲಭ್ಯತೆಯನ್ನು ಆಧರಿಸಿ 
ಭರ್ತಿ ಮಾಡಿಕೊಳ್ಳಲಾಗುವುದು. 


ಮುಂದುವರಿದು, ಕುಶಾಲನಗರ ನೂತನ ತಾಲ್ಲೂಕು 
ಕಚೇರಿಗೆ ಕಂದಾಯ ಇಲಾಖೆಯಿಂದ ಸರ್ಕಾರದ ಆದೇಶ 
ದಿನಾಂಕ:16-04-2021 ರಲ್ಲಿ ಮಂಜೂರಾಗಿರುವ ಹುದ್ಮೆಗಳ 
ವಿವರ ಈ ರೀತಿ ಇದೆ. 


ಹ್‌ 

ಕ್ರ. | ಹುದ್ದೆಗಳ ವಿವರ | ಮಂಜೂರಿ। ಭರ್ತಿ | ಖಾಲಿ 
ಸಂ | ' 
1 | ತಹಸೀಲ್ದಾರ್‌ "oa Oo - 
__|ಯೇಡ್‌-1 
2 | ಶಿರಸ್ಟೇದಾರ್‌ 01 0 |- 
3 [ಪ್ರಥಮ ದರ್ಜಿ [0 01 01 
| -| ಸಹಾಯಕರು - 
4 |ಆರಯಾರ 101 - 01 
|. [ನಿರೀಕ್ಷಕರು 
5 [ದ್ವಿತೀಯ ದರ್ಜಿ [03 - 03 

ಸಹಾಯಕರು ' 

ಹೊರಗುತ್ತಿಗೆ ಆಧಾರದ ಮೇಲೆ 

6 [ಚೆರಳಚ್ಚುಗಾರರು [01 - 01 
7 [ವಾಹನ 01 - 01 

ಚಾಲಕರು ' 
8 |ಗ್ರೂಪ್‌ಡಿ [02 |- [02 


ಮೇಲ್ಕಂಡ ಹುದ್ದೆಗಳಲ್ಲಿ ಸೋಮವಾರಪೇಟೆ ತಾಲ್ಲೂಕು 
ಕಚೇರಿಯಿಂದ ಒಬ್ಬರು ಪು.ದ. ಸಹಾಯಕರನ್ನು ಮತ್ತು 03 
ದಿದ. ಸಹಾಯಕರನ್ನು ನಿಯೋಜಿಸಲಾಗಿರುತ್ತದೆ. 
ಹೊರಗುತ್ತಿಗೆ ಆಧಾರದ ಹುದ್ಮೆಗಳನ್ನು ಅನುದಾನದ 


ಲಭ್ಯತೆಯನ್ನು ಆಧರಿಸಿ ಭರ್ತಿ ಮಾಡಿಕೊಳ್ಳಲಾಗುವುದು. 


(ಆ) | ಸದರಿ 


ಕಛೇರಿಗಳಿಗೆ ಪೂರ್ಣ 
ಪುಮಾಣದಲ್ಲಿ ಸಿಬ್ಬಂದಿಗಳನ್ನು 
ನೇಮಕ ಮಾಡಲು ಸರ್ಕಾರ 
ಕೈಗೊಂಡ ಕ್ರಮಗಳೇನು; ಮತ್ತು 
ಪೂರ್ಣ ಪ್ರಮಾಣದಲ್ಲಿ ಈ 
"| ಕಛೇರಿಗಳು ಯಾವ ಕಾಲಮಿತಿಯಲ್ಲಿ 


ಕಾರ್ಯ ನಿರ್ವಹಿಸುತ್ತವೆ? (ಮಾಹಿತಿ 


ಒದಗಿಸುವುದು) 


ಖಾಲಿ ಹುದ್ದೆಗಳಿಗೆ ಕಾಲಕಾಲಕ್ಕೆ ನಡೆಯುವ ನೇಮಕಾತಿ, 
ಮುಂಬಡ್ತಿ ಹಾಗೂ ವರ್ಗಾವಣೆ ಸಂದರ್ಭದಲ್ಲಿ ಭರ್ತಿ 
ಮಾಡಲು ಕ್ರಮ ಕೈಗೊಳ್ಳಲಾಗುವುದು. ಪೂರ್ಣ 
ಪ್ರಮಾಣದಲ್ಲಿ ಹುದ್ದೆಗಳನ್ನು ಭರ್ತಿ ಮಾಡುವ 
ವಿಷಯವು ಸರ್ಕಾರದ ಆರ್ಥಿಕ ಪರಿಸ್ಥಿತಿಯನ್ನು ಸಹ 
ಅವಲಂಬಿಸಿರುವುದರಿಂದ 
ವಿಗಧಿಪಡಿಸುವುದು ಸಾಧ್ಯವಾಗುವುದಿಲ್ಲ. 


ಕಾಲಮಿತಿಯನ್ನು | 


ಸಂಖ್ಯೆ: ಕಂಇ!81ಎಲ್‌ಆರ್‌ಡಿ12021 


ವ 


Hess 


ಕಂದಾಯ ಸಜಿವರು 


